KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಮಾರ್ಚ್‌ ೯, ೨೦೦೬ (ಫಾಲ್ಗುಣ ೧೮, ಶಕ ವರ್ಷ ೧೯೨೨) ಸಂಚಿಕೆ ೧೦ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 140 ಆಸೇವ 2005, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಆಸೇಜೆ 2004, ದಿನಾಂಕ: 09.11.2004 ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ 
ಶ್ರೇಣಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ಅಧಿಕಾರಿಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.12.800-16.720ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ವೃಂದಕ್ಕೆ 


ಲ 


ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಿದೆ. 











ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 
1 ಪಿ.ಎ. ಮೇಘಣ್ಣವರ್‌, ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ಬೆಳಗಾಂ. 
2 ಜಿ. ಸತ್ಯವತಿ, ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಸರ್ಕಾರದ 


ಉಪ ಕಾರ್ಯದರ್ಶಿ, (ಇ-ಆಡಳಿತ) ಸಿ.ಆ.ಸು.ಇ. (ಆಡಳಿತ ಸುಧಾರಣೆ) ಜಂಟಿ ಕಾರ್ಯದರ್ಶಿ (ಇ-ಆಡಳಿತ), ಸಿ.ಆ.ಸು.ಇ. 
(ಆಡಳಿತ ಸುಧಾರಣೆ) ಹುದ್ದೆ ಎಂದು ಗುರುತಿಸಿ ಅದೇ 
ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
3 ವಿರೂಪಾಕ್ಷಿ ಮೈಸೂರು, ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು, ಜಿಲ್ಲಾ ನೆರವು ಘಟಕ, 
ಜಲನಿರ್ಮಲ ಯೋಜನೆ, ಜಿಲ್ಲಾ ಪಂಚಾಯತ್‌, ಹಾವೇರಿ. 
ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1) ಕೆ.ಎ.ಎಸ್‌. ಸಮೂಹ-ಎ-(ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ ಪರಾಮರ್ಶಿಸಲಾಗುವುದು. 
2) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಗಳ ಬಗ್ಗೆ ಬಾಕಿಯಿರುವ ನ್ಯಾಯಾಲಯ 
ಪ್ರಕರಣಗಳಲ್ಲಿ ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
3) ಪೋಷಕ ವೃಂದಗಳ ಜೇಷ್ಟತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 

ಪಿ.ಆರ್‌. 267 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 




















(೯೭) 


೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 17 ಆಸೇವ 2006, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ 2006 

ಶ್ರೀ ಜಿ.ಎಸ್‌. ವಿರೂಪಾಕ್ಷಯ್ಯ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಉಪಮುಖ್ಯಮಂತ್ರಿಯವರ ಆಪ್ತಕಾರ್ಯದರ್ಶಿಯಾಗಿ 
ದಿನಾಂಕ: 4.2.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಉಪಮುಖ್ಯಮಂತ್ರಿಯವರ ಪದಾವಧಿಯವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 268 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 18 ಆಸೇವ 2006, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ 2006 

ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಎನ್‌.ಆರ್‌. ಸುಧಾಕರ್‌, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಶಿಷ್ಠಾಚಾರ-1), ಬೆಂಗಳೂರು - ಖಾಲಿ ಹುದ್ದೆಗೆ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 269 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
HIGH COURT OF KARNATAKA 
NOTIFICATION 
GOB(1)16(55)/2005, Bangalore, Dated: 17th February 2006 

Sri S.B. Alawandi, Civil Judge (Jr.Dn.) and JMFC, Shorapur, is permitted to surrender 30 days of 
Earned leave from 1.2.2006 to 2.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-260 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)16(63)/2005, Bangalore, Dated: 17th February 2006 

Sri Yashawanth. R Taware, Civil Judge (Jr.Dn.) and JMFC, Hirekerur, is permitted to surrender 30 
days of Earned leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-261 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)15(72)/2005, Bangalore, Dated: 17th February 2006 

Smt. H.G. Vijayakumari, || Addl. Civil Judge (Sr.Dn.) and CJM, Mangalore, is permitted to 
surrender 30 days of Earned leave from 6.2.2006 to 7.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-262 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)15(54)/2005, Bangalore, Dated: 17th February 2006 

Sri N.P. Vamadeva, | Addl. Civil Judge (Sr.Dn.), Bagalkot, is permitted to surrender 30 days of 

Earned leave from 1.2.2006 to 2.3.2006 (bdi) for the block period of 2005-06. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೯೯ 





The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-263 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No.GOB(1)28/2001, Bangalore, Dated: 18th February 2006 

In pursuance to Rule 118-A(5) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of the deceased Judicial officer Joshi Arun 
Ramarao, District Judge, subject to a maximum of 240 days, on the date of his death i.e., on 16.1.2006, to 
Smt. Prabha Arun Joshi, W/o late Joshi Arun Ramarao. 

By Order of the High Court, 
PR-264 A.S. PACHHAPURE 
Registrar General. 
HIGH COURT OF KARNATAKA 
NOTIFICATION 
GOB(1)274/2005, Bangalore, Dated: 18th February 2006 

The concurrent appointment of the Ill Addl.Civil Judge (Jr.Dn.), Gadag, as the | Addl. Civil Judge 
(Jr.Dn.) and JMFC-l Court, Gadag, made in Notification No.GOB(I) 274/2005 dated: 14.10.2005, is 
continued for a further period from 1.3.2006 to 31.3.2006 (bdi). 

By Order of the High Court, 
PR-265 A.P. MURARI 
Registrar (Judicial). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 605 SAS 2005, Bangalore, Dated: 18th February 2006 

Smt. M. Imkongla Jamir, IAS (KN 2002), Assistant Commissioner, Tiptur Sub Division, Tiptur is 
promoted to officiate in the Senior Time Scale of IAS viz., Rs.10650-325-15850 with immediate effect and 
she is posted until further orders as Senior Assistant Commissioner, Tiptur Sub Division, Tiptur in the 
upgraded post. 

Dr.N. Manjula, IAS (KN 2002), Officer on Special Duty (Rural Infrastructure), Rural Development 
and Panchayat Raj Department, Bangalore is promoted to officiate in the Senior Time Scale of IAS viz., 
Rs.10650-325-15850 with immediate effect and she is posted until further orders as Director, Rural 
Infrastructure & Ex-officio Deputy Secretary to Government, RD & PR Department, Bangalore in the 
existing vacancy by reviving the cadre post. 

Dr. Shamla Ahammed, IAS (KN 2002), Assistant Commissioner, Karwar Sub Division, Karwar, 
Uttara Kannada District is promoted to officiate in the Senior Time Scale of IAS viz., Rs.10650-325-15850 
with immediate effect and she is posted until further orders as Senior Assistant Commissioner, Karwar 
Sub Division, Karwar, Uttara Kannada District in the upgraded post. 

By Order and in the name of the Governor of Karnataka, 
K. SUDHAKARA SHETTY 
PR- 266 Under Secretary to Government, 
Department of Personnel and Administrative Reforms (Services-1). 
ಕಂದಾಯ ಸಚಿವಾಲಯ 
ಅದಿಸೂಚನೆ ಸಂಖ್ಯೆ:ಕಂಇ 241 ಎಎಸ್‌ಡಿ 2005(1) , ಬೆಂಗಳೂರು, ದಿನಾಂಕ: 25ನೇ ಜನವರಿ 2006 

ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರುಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಸೆಗಳ ಮೂಲಕ ನೇಮಕ) ನಿಯಮಗಳು 1997ರ 
ಅಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಈ ಕೆಳಕಂಡ ಅಭ್ಯರ್ಥಿಗಳನ್ನು ತಹಶೀಲ್ದಾರ್‌ ಗುಂಪು "ಬಿ" ಹುದ್ದೆಗೆ ಆಯ್ಕೆ ಮಾಡಿ 
ಆಯ್ಕೆ ಪಟ್ಟಿಯನ್ನು ಅದಿಸೂಚನೆ ಸಂಖ್ಯೆ ಇ(1) 1235/2005-06 ಪಿಎಸ್‌ಸಿ ದಿನಾಂಕ: 29.11.2005ರ ರಾಜ್ಯಪತ್ರದಲ್ಲಿ ಪ್ರಕಟಿಸಿದೆ. 

ಕ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
1. ರಾಜೇಂದ್ರ ಪ್ರಸಾದ್‌ ಎಂ.ಎನ್‌. 
ಬಿನ್‌:ಎಂ.ಜೆ.ನೀಲಕಂಠ,ನಂ.73/3, ಕೋಟೆ ಬೀದಿ,ಸಾಲಿರಾಮ, ಕೆ.ಆರ್‌.ನಗರ ತಾ: ಮೈಸೂರು-571604. 
2. ರುದ್ರೇಶ ಎಸ್‌.ಎನ್‌. 
ಬಿನ್‌: ನಾಗೇಂದ್ರಪ್ಪ ಎಸ್‌.ಕೊಡಗವಳ್ಳಿ ಅಂಚೆ,ಹೊಳಲ್ಕೆರೆ ತಾ:ಚಿತ್ರದುರ್ಗ 577523 
3. ಪ್ರಶಾಂತ್‌ ನಾಲವಾರ 
ಕೇರ್‌ ಆಫ್‌ : ಸಿ.ಬಿ.ಹಾದಿಮನಿ,ಪಿ. & ಟಿ ಕಾಲೋನಿ, ರೈಲ್ವೆ ಕಾಲೋನಿ ಹತ್ತಿರ,ಹಾವೇರಿ-581110. 














































































































೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೨ 
ಕ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
4. ಪ್ರಸನ್ನ.ವಿ 
ಕೆ.ಆರ್‌.ಲಿಂಗಪ್ಪ ಬಿಲ್ಡಿಂಡ್‌,ಪಿ.ಎಂ.ಕೆ.ರಸ್ತೆ, ತ್ಯಾಗರಾಜನಗರ,ತರೀಕೆರೆ, ಚಿಕ್ಕಮಗಳೂರು-577228. 
5, ಅಮರೇಶ್‌ ಹೆಚ್‌. 
ಕೇರ್‌ ಆಫ್‌: ಆರ್‌.ರಮೇಶ್‌,ಮನೆ ನಂ.33, ವಿನಾಯಕ ಲೇ ಔಟ್‌, 1 ನೇ ಹಂತ, ಬಸವೇಶ್ವರ ನಗರ, 
ಬೆಂಗಳೂರು-560079. 
6, ಶಂಕರೆಪ್ಪ ವಣಕಿಹಾಳ್‌ ,ಹೆಡ್‌ ಮಾಸ್ಟರ್‌, ಸರ್ಕಾರಿ ಪ್ರೌಢ ಶಾ ಹಟ್ಟಿಕುಣಿ, ಯಾದಗಿರಿ ತಾಲ್ಲೂಕು,ಗುಲ್ಬರ್ಗಾ-585202. 
7 ಪಾತರಾಜು ವಿ 
ಬಿನ್‌: ವೀರಮಾರಯ್ಯ ಮಣ್ಣೆ ಅಂಚೆ, ತ್ಯಾಮಗೊಂಡ್ಲು,ನೆಲಮಂಗಲ ತಾಲ್ಲೂಕು ಬೆಂಗಳೂರು ಗಾ ಮಾಂತರ-562132 
8. ನಾಗೇಂದ್ರ ಎಫ್‌.ಹೊನ್ನಾಳಿ 
ದುಮ್ಮವಾಡ್‌ ಅಂಚೆ,ಕಲಘಟಗಿ ತಾಲ್ಲೂಕು,ಧಾರವಾಡ ಜಿಲ್ಲೆ-580114. 
9. ಲೋಕನಾಥ್‌ ಆರ್‌ 
ನಂ.660, 3ನೇ ಮುಖ್ಯ ರಸ್ತೆ, ಮೈಸೂರು-570023 
10. ಶರಣಬಸಪ್ಪ ಕೊಟ್ಟೆ ಪ್ಪಗೋಳ್‌ 
ಕೇರ್‌ ಆಫ್‌: ಎಸ್‌.ಆರ್‌.ಪಾಟೀಲ್‌ ,ನಂ.10-585, ವೆಂಕವ್ವ ಮಾರ್ಕೆಟ್‌ ಹತ್ತಿರ, ಬ್ರಹ್ಮಪುರ, ಗುಲಬರ್ಗಾ-585103. 
13. ರಾಘವೇಂದ್ರವಿ 
ನಂ.51, 16ನೇಕಾಸ್‌, 33ನೇ ಮುಖ್ಯ ರಸ್ತೆ, ಜೆ.ಪಿ.ನಗರ 6ನೇ ಹಂತ, ಬೆಂಗಳೂರು-560078. 
12. ಗೋವಿಂದರೆಡ್ಡಿ 
ಕೇರ್‌ ಆಫ್‌:ಸಿದ್ದರಾಮೇಶ್ವರ,ಮಾರ್ಗದರ್ಶಿ 10ನೇ ಕ್ರಾಸ್‌,ಕಲ್ಯಾಣನಗರ, ಧಾರವಾಡ-580007. 
13. | ಮಾರುತಿ ಎಂ.ಪಿ. 
ಬಿನ್‌: ಪಂಚಾಕ್ಟರಪ್ಪ 'ಕ್ಯಾದಿಗೆರೆ ಅಂಚೆ, ಚಿತ್ರದುರ್ಗ ತಾ:,ಚಿತ್ರದುರ್ಗ ಜಿಲ್ಲೆ-577524. 
14. | ನಾಗರಾಜು ಸಿ 
ನಂ.348, ಮೊದಲನೆ ಮಹಡಿ, 15ನೇ ಮುಖ್ಯ ರಸ್ತೆ, 1ನೇ ಬ್ಲಾಕ್‌, 3ನೇ ಹಂತ ಬಸವೇಶ್ವರ ನಗರ, 
ಬೆಂಗಳೂರು-560079 
15. | ಶಂಕರಗೌಡ ಸೋಮನಾಳ್‌ 
ಜಮ್ಮಲದಿನ್ನಿ ಅಂಚೆ, ಮುದ್ದೇಬಿಹಾಳ್‌ ತಾಲ್ಲೂಕು,ಬಿಜಾಮರ ಜಿಲ್ಲೆ - 586245. 
16 ಎಲಿಶಾ ಆಂಡ್ರ್ಯೂಸ್‌ 
ಬಿನ್‌:ಆಂಡ್ರ್ಯೂಸ್‌ ಏ., ಡಿ.ವೈ.ಎಸ್‌.ಪಿ.,ನಂ.9/30, ಕರಮಚಂದ್‌ ಲೇ ಔಟ್‌, ಹೆಣ್ಣೂರು ಮುಖ್ಯ ರಸ್ತೆ, 
ಲಿಂಗರಾಜಮರಂ, ಬೆಂಗಳೂರು-560084. 
17. ಯೋಗೇಶ್ವರ ಎಸ್‌. 
ಮಾಳವಗೊಪ್ಪ ಅಂಚೆ,ಶಿವಮೊಗ್ಗ 577222, 
18. | ರಮೇಶ್‌ ದೇಸಾಯಿ 
ಬಸಾಪಮರ, ಯಳವಟ್ಟ ಅಂಚೆ, ಹಾನಗಲ್‌ ತಾಲ್ಲೂಕು, ಹಾವೇರಿ-581203 
19. | ಮಹೇಶ್‌ ಕರ್ಜಗಿ 
ಬಿನ್‌: ಬ್ರೀಮಾಶಂಕರ್‌, ಕಲ್ಯಾಣನಗರ,ಸಿಂಧಗಿ, ಬಿಜಾಪುರ ಜಿಲ್ಲೆ-586128. 
20. ಬಸವರಾಜ್‌ ಸೋಮಣ್ಣನವರ್‌ 
ಯಡಹಳ್ಳಿ ಅಂಚೆ, ಬೀಳಗಿ ತಾಲ್ಲೂಕು,ಬಾಗಲಕೋಟೆ-587117. 
21. | ಮಂಜುನಾಥ್‌ ಸಿ 
ನಂ.304,1ನೇ ಮುಖ್ಯ ರಸ್ತೆ,ಬ್ಯಾಟಿರಾಯನಪುರ,ಬೆಂಗಳೂರು-560092 
22. | ಇಲಿಂಖಾಸ್‌ ಅಹಮದ್‌ ಇಸಾಮದಿ 
ಕರಡಿ ಮೊಹಲ್ಲಾ,ಪಿ.ಬಿ.ರಸ್ತೆ, ಕೃಷ್ಣ ಕೆಫೆ ಹಿಂಭಾಗ,ಹುಬ್ಬಳ್ಳಿ-580028. 
23. | ವೆಂಕಟೇಶಯ್ಯ 
ಕೇರ್‌ ಆಫ್‌: ಗೋವಿಂದರಾಜು,ನೆಲ್ಲುಕುಂಟೆ, ಅಂತರಹಳ್ಳಿ ಅಂಚೆ, ದೊಡ್ಡಬಳ್ಳಾಪುರ-561203, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
24. | ಶೀಲವಂತ ಶಿವಕುಮಾರ 
ಶೀಗುರುನಿವಾಸ, #-4-67,ಪ ಶಾಂತನಗರ(ಬಿ),ರಾಜಪುರ ಬಡಾವಣೆ,ರುಲಬರ್ದಾ-585105 
25. | ಶರಣಪ್ಪ ಬಿ 
ಸತ್ಯಂಪೇಟ್‌, ಲಕ್ಷ್ಮೀಪುರ ಅಂಚೆ, ಶೋರಾಪುರ ತಾ:, ಗುಲಬರ್ಗಾ ಜಿಲ್ಲೆ-585224 
26. ಶಿವಸ್ವಾಮಿ ಬಿ 
ಗೋಪಾಲಮರ ಗ್ರಾಮ ಮತ್ತು ಅಂಚೆ, ಜಯಪುರ ಹೋಬಳಿ,ಮೈಸೂರು ತಾ, ಮೈಸೂರು-570008 





ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ 


೧೦೧ 








ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 





ಪೂಜಾರ್‌ ವೀರಮಲ್ಲಪ್ಪ 
ಬಿನ್‌: ಪಿ.ವೀರಭದ್ರಪ್ಪ, ವೀರಣ್ಣ ದೇವಸ್ಥಾನದ ಹತ್ತಿರ, ಹಳೇ ಬಸ್‌ ನಿಲ್ದಾಣ, ಹರಪ್ಪನಹಳ್ಳಿ -583131. 





ಸಿದ್ರಾಮಪ್ಪ ಬ್ಲೀರದಾರ 
ಚವಾದಿಹಾಲ್‌ ಅಂಚೆ, ಇಂಡಿ ತಾಲ್ಲೂಕು,ಬಿಜಾಮರ ಜಿಲ್ಲೆ 586117 





29. 


ಶ್ವೇತ.ಜಿ.ಎನ್‌ 
ನಂ.96/ಎ,42 ಅಡ್ಡ ರಸ್ತೆ, 3ನೇ ಮುಖ್ಯ ರಸ್ತೆ, 8ನೇ ಬ್ಲಾಕ್‌ ಜಯನಗರ, ಬೆಂಗಳೂರು 560082 





30. 


ನಾಗರಾಜ.ಜಿ.ವಿ 
ಗುಂಜುರ್‌ ವರ್ತೂರು ಅಂಚೆ, ಬೆಂಗಳೂರು ದಕ್ಷಿಣ 560 087 





31. 


ಬಾಲಕೃಷ್ಣಪ್ಪ.ಇ 





32. 


ಮ್ಯಕಲೂರಹಳ್ಳಿ ಅಂಚೆ, ಹಿರಿಯೂರು ತಾಲ್ಲೂಕು, ಚಿತ ದುರ್ಗ ಜಿಲ್ಲೆ 572 144 


ಕೃಷ್ಣಕುಮಾರ್‌.ಸಿ.ಜೆ 
ಣಂ 


ಬಿನ್‌ ಸಿ.ಎಸ್‌. ಜನಾರ್ಧನ ರಾವ್‌ ಟೈಲರ್‌ ಖಾಜಿ ಮೊಹಲ, ಐಡಿಯಲ್‌ ಕಾಲೇಜು ಹಿಂಭಾಗ, ಚಿತ್ರದುರ್ಗ 577501 





33. 


ಶೈಲಜ.ವಿ.ಆರ್‌ 
ಕೇರ್‌ ಆಫ್‌ ಎಸ್‌.ಹೆಚ್‌.ಕರೀಗೌಡ ಪಟೇಲ್‌ ಕರೀಗೌಡ ರಸ್ತೆ, ಸಾಲೀಗ್ರಾಮ, ಕೆ.ಆರ್‌.ನಗರ ತಾಲ್ಲೂಕು 
ಮೈಸೂರು ಜಿಲ್ಲೆ 571 604 





34. 


ಶೋಭಾ.ಟಿ.ಆರ್‌ 
ಹೊಸ ನಂ.18, ಮೊದಲನೇ ಮಹಡಿ ಲಕ್ಷ್ಮೀನಿವಾಸ, 14ನೇ ಕ್ರಾಸ್‌, ಸ್ವಿಮಿಂಗ್‌ ಪೂಲ್‌ ಬಡಾವಣೆ, ಮಲೇಶ್ವರಂ, 
ಬೆಂಗಳೂರು 560 003 





35. 


ಕೃಷ್ಣ ಮೂರ್ತಿ.ಹೆಚ್‌.ಕೆ 
ಈ 


ಮಂಡಗಲಲೆ ಕನ್ನೆ ಅಂಚೆ, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 577430 





36. 


ಜ್ಞಾನೇಶ್‌.ಹೆಚ್‌ 
ಶೀ ದುರು ಕೃಪ, 10ನೇ ಕ್ರಾಸ್‌, ಎಸ್‌.ಎಸ್‌. ಪುರಂ, ತುಮಕೂರು 572 102 





37. 


ರೂಪಶ್ರೀ.ಎಸ್‌ 
ನಂ.811,ಎಲ್‌.ಎನ್‌.ಕಾಲೋನಿ,1ನೇ ಬು ಮುಖ್ಯ ರಸ್ತೆ, ಯಶವಂತಪುರ, ಬೆಂಗಳೂರು 560 022 





38. 


ಜ್ಯೋತಿ.ಕೆ 
ನಂ.12, ಇ-ಕ್ರಾಸ್‌,3ನೇ ಮುಖ್ಯ ರಸ್ತೆ,ಬ್ಯಾಟರಾಂಯನಮರ ಹೊಸ ಬಡಾವಣೆ, 
ಮೈಸೂರು ರಸ್ತೆ, ಬೆಂಗಳೂರು 560 026 





39. 


ನಂಜುಂಡೇಗೌಡ 
ಹಲಗಮರ ಬಂಡಹಳ್ಳಿ ಅಂಚೆ, ಕೊಳ್ಳೇಗಾಲ ತಾಲ್ಲೂಕು,ಚಾಮರಾಜನಗರ ಜಿಲ್ಲೆ 571 439 





40. 


ರೂಪ.ಎಂ 
ನಂ.54, 3ನೇ ರಸ್ತೆ, ರಾಘವೇಂದ ನಗರ, ಬೆಂಗಳೂರು 560 026 





41. 


ಮಂಜುನಾಥ.ಸಿ.ಎನ್‌ 
ಬಿನ್‌ ಲೇಟ್‌ ನಾರಾಯಣಪ್ಪ.ಸಿ.ಎಂ, ಚನ್ನಕೇಶವಹುರ ಹರೀಕಟ್ಟಿಗೇನಹಳ್ಳಿ ಚಿಂತಾಮಣಿ ತಾಲ್ಲೂಕು, 
ಕೋಲಾರ ಜಿಲ್ಲೆ 563 128 





42. 


ಗೀತಾ ಕೌಲಗಿ 
ಡಾಟಿರ್‌ ಆಫ್‌ ಐ.ಹೆಚ್‌.ಕೌಲಗಿ 
ಜೋರಪುರಪೇಟಿ, ಬಿಜಾಪುರ ಮಲ್ಲಯ್ಯನ ದೇವಸ್ಥಾನದ ಹತ್ತಿರ, ಬಿಜಾಪುರ 586 101 





43. 


ಪಜಾ ಅಮ್ಮೆಂಬಳ 
JF $ 
ಕೇರ್‌ ಆಫ್‌ ಎ.ವಿ.ನವಾಡ. 
ಪ್ರೋಫೆಸರ್‌ ಕ್ವಾರ್ಟಸ್‌, ಕನ್ನಡ ಯೂನಿರ್ವಸಿಟಿ ಕ್ಯಾಂಪಸ್‌, ವಿದ್ಯಾರಣ್ಯ ಬಳ್ಳಾರಿ 583 276 





44. 


ಚೇತನಶ್ರೀ.ಹೆಚ್‌.ಇ 
0/0. ಈರೇಗೌಡ.ಡಿ.ಕೆ, ನಂ.15, ಚೇತನ ವಿಶ್ವಮಾನವ ಡಬ್ಬಲ್‌ ರಸ್ತೆ,ಕುವೆಂಪುನಗರ,ಮೈಸೂರು 570009 





45, 


ಭಜಂತ್ರಿ ಶಿವಪ್ಪ ಯಲ್ಲಪ್ಪ 
0/0. ರೇವಡಿ ಹನುಮಾನ್‌ ದೇವಸ್ಥಾನ ಹತ್ತಿರ, ರಾಮಾಪುರ ಸೈಟ್‌,ಸೌದತ್ತಿ ತಾಲ್ಲೂಕು,ಬೆಳಗಾಂ 591126 





46, 


ಪೂರ್ಣಿಮಾ.ಪಿ.ವಿ 
0/0. ವೆಂಕಟೇಶಚಾರ್‌ ಪಿ.ಬಿ.ಪರಗಿ 
ಗಾರ್ಡನ್‌ ಮಂಚೇನಹಳ್ಳಿ ಅಂಚೆ, ಗೌರಿಬಿದನೂರು ತಾಲ್ಲೂಕು, ಕೋಲಾರ ಜಿಲ್ಲೆ 561 211 





47. 








ಬ್ಲೀಮಾನಾಯಕ್‌ 
ನಂ.ಎಂ.ಸಿ-16 ಬಿಇಎಲ್‌ ಕಾಲೋನಿ, ಜಾಲಹಳ್ಳಿ, ಬೆಂಗಳೂರು 560 013 
















































































೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೨ 
ಕ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
48. ತಿಪ್ಪೇಸ್ವಾಮಿ.ಎನ್‌ 
ಅಡ್ಮಿನಿಸ್ಸ್ರೇಟಿವ್‌ ಆಪ್ಲೀಸರ್‌. ಕನ್ನಡ ಪುಸ್ತಕ ಪ್ರಾದಿಕಾರ, ಕನ್ನಡ ಭವನ, ಮೊದಲನೇ ಮಹಡಿ ಜೆ.ಸಿ.ರಸ್ತೆ, 
ಬೆಂಗಳೂರು 560 002 
49. | ಕೃಷ್ಣಮೂರ್ತಿ.ಟಿ.ಎನ್‌ 
ನಂ.128, 7ನೇ ಬಿ ಮುಖ್ಯ ರಸ್ತೆ, 3ನೇ ಬ್ಲಾಕ್‌, 4ನೇ ಹಂತ ಬಸವೇಶ್ವರನಗರ, ಬೆಂಗಳೂರು 560 079 
50. | ವಂಸತಕುಮಾರ್‌.ಪಿ 
ನಂ.1013, ಕೃಷ್ಣ ಸಹದೇವ ನಿಲಯ, 39ನೇ ರಸ್ತೆ, 2ನೇ ಹಂತ, ರಾಜಾಜಿನಗರ, ಬೆಂಗಳೂರು 560 010 
51. | ಸಂಗೀತ ಗಜಾನನ ಭಟ್‌ 
ಅನಂತ ನಂ.3943/3 ಆಂಜನೇಯ ದೇವಸ್ಥಾನ ಎದುರು, ಮೈಸೂರು ರಸ್ತೆ,ಹುಣಸೂರು, ಮೈಸೂರು ಜಿಲ್ಲೆ 571105 
52. | ವೆಂಕಟೇಶ.ಬಿ 
ನಂ.9/1, 1ನೇ ಮುಖ್ಯ ರಸ್ತೆ, ಮುನಿರಾಮಣ್ಣ ಬ್ಲಾಕ್‌,/ಗಂಗಾನಗರ, ಬೆಂಗಳೂರು 560 032 
53. | ಶೈಲಜ ಪ್ರಿಯದರ್ಶಿನಿ.ಎ.ಎಂ 
ನಂ.67/1. ದೇವಗಂಗೋತ್ರಿ, ಶಂಕರಮಠ ರಸ್ತೆ, ಶಂಕರಪುರಂ ಬೆಂಗಳೂರು 560 004 
54. | ಹೋಮಲಿಂಗ್‌ ಗೋಪಾಲ್‌ ಹರಿಜನ್‌ 
ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ, ಗುಲ್ಬರ್ಗಾ 585 102 
55. | ಬಾಬು.ಎಂ.ಎಸ್‌.ಎನ್‌. 
5/೦. ಸಣ್ಣದೊಡ್ಡಯ್ಯ 
ನಂ.1235/1, ಹೌಸಿಂಗ್‌ ಬೋರ್ಡ್‌ ಕಾಲೋನಿ, ಕೆ.ಆರ್‌.ಬಡಾವಣೆ ತಿಪಟೂರು, ತುಮಕೂರು ಜಿಲ್ಲೆ 572202 
56. | ರವಿಕುಮಾರ್‌.ಎಂ 
S/o. ಮಾದಯ್ಯ ನಂ.3-341 ಕಾವೇರಿ ರಸ್ತೆ, ಕೊಳ್ಳೇಗಾಲ 571440 
57. | ಮಂಗಳ.ಎಸ್‌.ಎಂ 
೧/0. ಮುನಿಲಕಪ್ಪ, ಮಳೂರು ಅಂಚೆ, ಶಿಡ್ಲಘಟ್ಟ ತಾಲ್ಲೂಕು, ಕೋಲಾರ ಜಿಲ್ಲೆ 562102 
58. ರಾಜಶ್ರೀ ಜೈನಾಪೂರ 
ಕೇರ್‌ ಆಫ್‌ ಹೆಚ್‌.ಎಂ.ಧರ್ಮಕರ್‌ 
ಸಿದ್ದಾರ್ಥ ಹೌಸಿಂಗ್‌ ಕಾಲೋನಿ ಎದುರು, ಫೈರ್‌ ಫೈಟರ್‌, ಅಫಜಲಪುರ ತಾಲ್ಲೂಕು, ಬಿಜಾಪುರ 586101 
59. ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌ 
ಕೇರ್‌ ಆಫ್‌ ಎ.ಹೆಚ್‌.ಅಸಾದ್‌, ಅಜಾದ್‌ ನಗರ, ವನಿತ ಸೇವಾ ಸಮಾಜ, ಧಾರವಾಡ 580001 
60. | ಲೋಕೇಶ್‌.ಪಿ.ಎನ್‌ 
ಸಂಗಮೇಶ್ವರ ನಿಲಯ, ಬಸಪ್ಪ ದಿವಾತರ ನಗರ, ಕೊಪ್ಪಳ 583231 
61. | ಕರೀಗೌಡ 
ಬಿನ್‌ ಸಿದ್ದೇಗೌಡ, ಚಿಕ್ಕೋನಹಳ್ಳಿ, ಕಳಘಟ್ಟಿ ಅಂಚೆ, ಮದ್ದೂರು ತಾಲ್ಲೂಕು ಮಂಡ್ಯ ಜಿಲ್ಲೆ 571419 
62. | ಆಶಾ.ಎಸ್‌ 
ನಂ.320, 1ನೇ ್ಥ ಮುಖ್ಯ ರಸ್ತೆ, 8ನೇ ಬ್ಲಾಕ್‌, ಕೋರಮಂಗಲ,ಬೆಂಗಳೂರು 560095 
63. ಚಂದ್ರಮ್ಮ.ವೈ.ಎನ್‌ 
ಕೇರ್‌ ಆಫ್‌ ನಂಜೇಗೌಡ, ಯಳನಹಳ್ಳಿ, ಹಿರೀಸಾವೆ ಹೋಬಳಿ, ಚನ್ನರಾಯಪಟ್ಟಣ ತಾಲ್ಲೂಕು,ಹಾಸನ ಜಿಲ್ಲೆ 573124 
64. | ಸುಮ.ಆರ್‌ 
ಕೇರ್‌ ಆಫ್‌ ಶೀಕಾಂತೇಗೌಡ, ನಂ.862, 9ನೇ ಮುಖ್ಯ ರಸ್ತೆ, ರಾಘವೇಂದ್ರ ಬ್ಲಾಕ್‌, ಶ್ರೀನಗರ, ಬೆಂಗಳೂರು 560050 
65. ಕೃಷ್ಣವೇಣಿ.ಬಿ.ವಿ 
ನಂ.349, 2ನೇ ಕಾಸ್‌, 1ನೇ ಹಂತ, ಜಯನಗರ, ಬೆಂಗಳೂರು 560011 
66. | ಮಹಮದ್‌ ಜುಭೇರ.ಎನ್‌ 
ಅಸಿಸ್ಟೆಂಟ್‌ ಮಾಸ್ಟರ್‌, ಸರ್ಕಾರಿ ಪೌಢ ಶಾಲೆ,ಕಛೇರಿ ಹಿರೇಕೆರೂರ್‌ ತಾಲ್ಲೂಕು, ಹಾವೇರಿ ಜಿಲ್ಲೆ 581120 
67. | ಮತಾಯ್‌.ಕೆ 
ನಂ.ಡಿ-39, ಮಂಗಳ ಗಂಗೋತಿ ಅಂಚೆ, ಕೊಣಜೆ, ಮಂಗಳೂರು 574199 
68. | ಯಶೋಧ.ಆರ್‌ 
ನಂ.528, 1-ಸಿಕಾಸ್‌,3ನೇ ಹಂತ, 4ನೇ ಬ್ಲಾಕ್‌, ಬಸವೇಶ್ವರನಗರ ಬೆಂಗಳೂರು 560079 
69. | ನಾಗರಾಜಶೆಟ್ಟಿ.ಆರ್‌ 








ನಂ.7, ಎಂಐಜಿ 1ನೇ ಮೇನ್‌, 4ನೇ ಫೇಸ್‌, 707 ಸಿ.ಹೆಚ್‌.ಎಸ್‌.ಲೇಔಟ್‌, ಯಲಹಂಕ ನ್ಯೂ ಟಾನ್‌ 
ಬೆಂಗಳೂರು 560064 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ೧೦೩ 








ಕ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
70. ಪ್ರಮೀಳ .ಎಂ.ಕೆ 
ಕೇರ್‌ ಆಫ್‌ ಮಹದೇವಪ್ಪ.ಕೆ, ನಂ.2-224/4 ಜಗತ್‌,ಗುಲ್ಬರ್ಗಾ 585102 
71. | ಉಷಾ ರಾಣಿ.ಎನ್‌.ಸಿ 
ನಂ.2345, 9ನೇ ಮೇನ್‌, ಇ-ಬ್ಲಾಕ್‌, ರಾಜಾಜಿನಗರ 2ನೇ ಹಂತ, ಬೆಂಗಳೂರು 560010 
72. | ಸರೋಜ.ಬಿ.ಬಿ 
ಕೇರ್‌ ಆಫ್‌ ಜೆ.ಕೆ.ಕುರುಬ, ನರೇಗಾಳ್‌ ಅಂಚೆ, ಹಾನಗಲ್‌ ತಾಲ್ಲೂಕು, ಹಾವೇರಿ ಜಿಲ್ಲೆ 581148 
73. | ಕೇಶವರಾಜ.ಕೆ 
ಕೇರ್‌ ಆಫ್‌ ಹನುಮಯ್ಯ 
ನಂ.11,3ನೇ ಕ್ರಾಸ್‌, ದುಭಾಷಿ ಪಾಳ್ಯ, ಜಿ.ಕೆ.ಫಾರ್ಕ,ಆರ್‌.ವಿ.ಕಾಲೇಜು ಅಂಚೆ, ಬೆಂಗಳೂರು 560059 
74. | ರೇಣುಕಾ.ಎ.ಸಿ 
ಕೇರ್‌ ಆಫ್‌ ಎನ್‌.ಕೃಷ್ಣ, ನಂ.27/1, 16ನೇ ಕಾಸ್‌, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ,ಬೆಂಗಳೂರು 560003 
75. | ನಾಗರಾಜ.ವಿ 
ಬಿನ್‌ ವಸಂತಪ್ಪ, ನಂ.279, ನರಸೀಪುರ ಲೇಔಟ್‌, ವಿದ್ಯಾರಣ್ಯಪುರ ಅಂಚೆ ಬೆಂಗಳೂರು 560097 
76. | ತಬಸ್ಸುಮ್‌ ಜಹೀರಾ 
ಕೇರ್‌ ಆಫ್‌ ಮೀರ್‌ ತಾಜ್‌ ಅಹಮದ್‌ ಹುಸೇನ್‌, 
ಲ್ಯಾಂಡ್‌ ಲಾರ್ಡ್‌ ಹೊಲವನಹಳ್ಳಿ, ಕೊರಟಗೆರೆ ತಾಲ್ಲೂಕು ತುಮಕೂರು 572101 
77. ಅರುಣಪ್ರಭಾ.ಹೆಚ್‌.ಎಸ್‌. 
ಕೇರ್‌ ಆಫ್‌ ಗೋವಿಂದ ಪೂಜಾರಿ 
ಭಾಗೀರತಿ ನಿಲಯ, ನಂ.8, ಪ್ರೀಯದರ್ಶಿನಿ ಲೇಔಟ್‌, ದೇವಸಂದ್ರ, ಕೆ.ಆರ್‌.ಮರಂ, ಬೆಂಗಳೂರು 560094 
78. | ಮಲ್ಲಿಕಾರ್ಜುನ್‌ 

ನಂ.9-5-721,ಅದರ್ಶ ಕಾಲೋನಿ-1, ಕೇಂದ್ರೀಯ ವಿದ್ಯಾಲಯ ಹತ್ತಿರ, ಬೀದರ್‌ 585401 
ಈ ಆಯ್ಕೆಯು 1999ಕ್ಕೆ ಸೇರಿರುತ್ತದೆ. ಈ ಆಯ್ಕೆಯಲ್ಲಿ ಸೇರಿದ ಹುದ್ದೆಗಳನ್ನು ಬಿಡುಗಡೆ ಮಾಡುವ ಮೊದಲು ಸರ್ಕಾರವು 
ಕರ್ನಾಟಿಕ ಲೋಕಸೇವಾ ಆಯೋಗಕ್ಕೆ 1997ರವರೆಗೆ ಲಭ್ಯವಾಗಿದ್ದ ಎಲ್ಲಾ ಖಾಲಿ ಹುದ್ದೆಗಳನ್ನು ಅದಿಸೂಚನೆ ನೀಡಲು ದಿನಾಂಕ 
03.11.97 ಮತ್ತು 04.12.98 ರಂದು ಬಿಡುಗಡೆ ಮಾಡಿತ್ತು. ಆ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಲೋಕಸೇವಾ ಆಯೋಗವು 
9.3.98 ರಂದು ಅದಿಸೂಚನೆ ನೀಡಿತ್ತು. ತದನಂತರ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿತ್ತು. ಇದನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, 
ಉಚ್ಛನ್ಯಾಯಾಲಯ ಮತ್ತು ಸರ್ವೋಚ್ಛ ನ್ಯಾಯಾಲಯಗಳ ಮುಂದೆ ಆಕ್ಟೇಪಿಸಲಾಗಿದ್ದು, ಸರ್ವೋಚ್ಛ ನ್ಯಾಯಾಲಯ ವಿಶೇಷ 
ಅರ್ಜಿಗಳನ್ನು ತನ್ನ ಆದೇಶ ದಿನಾಂಕ 06.10.2005ರಲ್ಲಿ ವಿಲೆ ಮಾಡಿದ್ದು, ಆ ಆಯ್ಕೆಯನ್ನು ಇನ್ನೂ ಪೂರ್ಣಗೊಳಿಸಬೇಕಾಗಿದೆ. ಈ 
ಹಿಂದಿನ ಗುಂಪಾದ 1998ರ ಆಯ್ಕೆಯಲ್ಲಿನ ವಿಳಂಬಕ್ಕೆ ಆಯ್ಕೆ ಹೊಂದಿದ ಅಭ್ಯರ್ಥಿಗಳು ಕಾರಣರಾಗುವುದಿಲ್ಲ. ಈ ಗುಂಪು 
ಆಯ್ಕೆಯಲ್ಲಿ ಆಗಿರುವ ವಿಳಂಬಕ್ಕೆ ಯಶಸ್ವಿಯಾಗುವ ಅಭ್ಯರ್ಥಿಗಳನ್ನು ದೂರುವುದಾಗಲೀ ಮತ್ತು ಜವಾಬ್ದಾರಿ ಹೊರಿಸುವುದಾಗಲೀ 
ಸೂಕ್ತವಾಗುವುದಿಲ್ಲ. ಆ ಅಭ್ಯರ್ಥಿಗಳನ್ನು ತದನಂತರ ಉದ್ಭವಿಸಿದ ಹುದ್ದೆಗಳಿಗೆ ಅದಿಸೂಚನೆ ಮಾಡಿದ್ದು ಮತ್ತು ಆಯ್ಕೆಯ 
ಪ್ರಕ್ರಿಯೆಯನ್ನು ಮುಂದುವರಿಸಿ ಬಂದ ಅಭ್ಯರ್ಥಿಗಳಿಗಿಂತ ಕಿರಿಯರನ್ನಾಗಿ ಮಾಡುವುದು ಸಮಂಜಸವಲ್ಲ. ಆದಾಗ್ಯೂ ತದನಂತರದ 
ಗುಂಪಿನ ಆಯ್ಕೆಯು ಪೂರ್ಣಗೊಂಡಿರುವುದರಿಂದ ಹಾಗೂ ಆಯ್ಕೆ ಹೊಂದಿದ ಅದಿಕಾರಿಗಳ ಸೇವೆಯು ತುರ್ತಾಗಿ ಬೇಕಾಗಿರುವುದರಿಂದ 
ಈ ಆಯ್ಕೆ ಪಟ್ಟಿಯನ್ನು ಬಾಕಿ ಇಡುವುದು ಸರಿಯಲ್ಲ. ಹುದ್ದೆಗಳು ಹಾಗೆಯೇ ಖಾಲಿ ಉಳಿದಿವೆ. ಮೇಲಿನ ಕಾರಣಗಳಿಂದ 1999ನೇ 
ಗುಂಪಿನ ಆಯ್ಕೆ ಹೊಂದಿದ ಅಭ್ಯರ್ಥಿಗಳನ್ನು 1998ನೇ ಗುಂಪಿನ ಅಭ್ಯರ್ಥಿಗಳಿಗಿಂತ ಕಿರಿಯರೆಂದು ಪರಿಗಣಿಸುವುದು ಅಗತ್ಯ. 
ಜೇಷ್ಠತೆಯನ್ನು ಪಾಲಿಸುವ ಭರವಸೆಯು 1998ರ ಗುಂಪಿನಲ್ಲಿ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳನ್ನು 1999ರ ಗುಂಪಿನಲ್ಲಿ ಆಯ್ಕೆಗೊಂಡ 
ಅಭ್ಯರ್ಥಿಗಳಿಗೆ ಹೋಲಿಸಿದಲ್ಲಿ ಅವರ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಇದು ಅನಗತ್ಯ ವ್ಯಾಜ್ಯವನ್ನು ಸಹ ತಡೆಯುತ್ತದೆ. ಅದೇ 
ವೇಳೆಯಲ್ಲಿ ಖಾಲಿ ಹುದ್ದೆಗಳನ್ನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತುಂಬಬಹುದು. ಆದುದರಿಂದ ಈ ಅದಿಸೂಚನೆಯಲ್ಲಿ ಸೇರಿದ 
ಅಭ್ಯರ್ಥಿಗಳು 1998ರ ಗುಂಪಿನಲ್ಲಿ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳಿಗಿಂತ ಕಿರಿಯರೆಂದು ತೀರ್ಮಾನಿಸಲಾಗಿದೆ. 

ಮೇಲ್ಕಂಡ ಅಭ್ಯಥಿಗಳನ್ನು ರೂ.6000-11200 ವೇತನ ಶ್ರೇಣಿಯ ತಹಸೀಲ್ಭಾರ್‌ ಗುಂಪು ಬಿ ಹುದ್ದೆಗೆ ಪರಿವೀಕ್ಟಣೆಯ 
ಮೇಲೆ ಈ ಮೂಲಕ ನೇಮಕ ಮಾಡಲಾಗಿದೆ. 

ಈ ಪರೀಕ್ಬಾರ್ಥಿಗಳ ಪರೀಕ್ಬಾರ್ಥ ಅವದಿಯು ಎರಡು ವರ್ಷಗಳಾಗಿರುತ್ತವೆ. ಈ ಅವದಿಯಲ್ಲಿ ಪರೀಕ್ಬಾರ್ಥಿಗಳು 
ತಹಶೀಲ್ದಾರ್‌ ಗುಂಪು-ಬಿ ಹುದ್ದೆಗೆ ನಿಗದಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಸೆಗಳಲ್ಲಿ ತೇರ್ಗಡೆಯಾಗಬೇಕು. 

ಈ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 3389, 3390, 3392-3401 ಮತ್ತು 
3405-3411/2004 ಮತ್ತು 209/2005 ಮತ್ತು 6610/2005ಗಳಲ್ಲಿ ನ್ಯಾಯ ಮಂಡಳಿಯು ನೀಡುವ ಹಾಗೂ ರಿಟ್‌ ಪಿಟಿಷನ್‌ 
(ಸಿವಿಲ್‌)ಸಂಖ್ಯೆ:232/99 ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೊಳಪಟ್ಟಿರುತ್ತದೆ. 

ಈ ಅದಿಸೂಚನೆಯನ್ನು ನೋಂದಾಯಿತ ಅಂಚೆ ಮುಖಾಂತರ ರವಾನಿಸಿದ ದಿನಾಂಕದಿಂದ 15 ದಿನಗಳ ಒಳಗಾಗಿ 
ಅಭ್ಯರ್ಥಿಯು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಕೊಠಡಿ ಸಂಖ್ಯೆ.506, 5ನೇ ಮಹಡಿ, ಬಹು ಮಹಡಿ ಕಟ್ಟಡ, 
ಬೆಂಗಳೂರು ಇವರ ಮುಂದೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು ರದ್ದಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ.ಎಸ್‌. ವಸಂತಮಣಿ 
ಪಿ.ಆರ್‌. 179 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಕಂದಾಯ ಇಲಾಖೆ. 









































೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೯, ೨೦೦೬ ಭಾಗ - ೨ 





ಅದಿಸೂಚನೆ ಸಂಖ್ಯೆ:ಕಂಇ 241 ಎಎಸ್‌ಡಿ 2005(2), ಬೆಂಗಳೂರು, ದಿನಾಂಕ: 25ನೇ ಜನವರಿ 2006 

ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರುಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಬೆಗಳ ಮೂಲಕ ನೇಮಕ)ನಿಯಮಗಳು 1997ರ 
ಅಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಈ ಕೆಳಕಂಡ ಅಭ್ಯರ್ಥಿಯನ್ನು ಸಹಾಯಕ ನಿರ್ದೇಶಕರು, ಭೂಮಾಪನ ಮತ್ತು 
ಭೂದಾಖಲೆಗಳ ಇಲಾಖೆ ಹುದ್ದೆಗೆ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನು ಅದಿಸೂಚನೆ ಸಂಖ್ಯೆ ಇ(1) 1235/2005-06 ಪಿಎಸ್‌ಸಿ 
ದಿನಾಂಕ 29.11.2005ರ ರಾಜ್ಯಪತದಲ್ಲಿ ಪಕಟಿಸಿದೆ. 

ಕಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

1. ಕುಸುಮಲತ, ಪಿ.ಎಸ್‌. 
ಕೇರಾಫ್‌ ಜವರಾಜ್‌, ನಂ.19/ಎ, ಬೆಂಗಳೂರು ಡೈರಿ ಕ್ವಾರ್ಟರ್ಸ್‌, ಡಾ:ಎಂ.ಹೆಚ್‌.ಮರಿಗೌಡ ರಸ್ತೆ, 
ಬೆಂಗಳೂರು-560 079. 

ಈ ಆಯ್ಕೆಯು 1999ಕ್ಕೆ ಸೇರಿರುತ್ತದೆ. ಈ ಆಯ್ಕೆಯಲ್ಲಿ ಸೇರಿದ ಹುದ್ದೆಗಳನ್ನು ಬಿಡುಗಡೆ ಮಾಡುವ ಮೊದಲು ಸರ್ಕಾರವು 
ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 1997ರವರೆಗೆ ಲಭ್ಯವಾಗಿದ್ದ ಎಲ್ಲಾ ಖಾಲಿ ಹುದ್ದೆಗಳನ್ನು ಅದಿಸೂಚನೆ ನೀಡಲು ದಿನಾಂಕ 
03.11.97 ಮತ್ತು 04.12.98 ರಂದು ಬಿಡುಗಡೆ ಮಾಡಿತ್ತು. ಆ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಲೋಕಸೇವಾ ಆಯೋಗವು 
9.3.98 ರಂದು ಅದಿಸೂಚನೆ ನೀಡಿತ್ತು. ತದನಂತರ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿತ್ತು. ಇದನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, 
ಉಚ್ಛನ್ಯಾಯಾಲಯ ಮತ್ತು ಸರ್ವೋಚ್ಛ ನ್ಯಾಯಾಲಯಗಳ ಮುಂದೆ ಆಕ್ಟೇಪಿಸಲಾಗಿದ್ದು, ಸರ್ವೋಚ್ಛ ನ್ಯಾಯಾಲಯ ವಿಶೇಷ 
ಅರ್ಜಿಗಳನ್ನು ತನ್ನ ಆದೇಶ ದಿನಾಂಕ 06.10.2005ರಲ್ಲಿ ವಿಲೆ ಮಾಡಿದ್ದು, ಆ ಆಯ್ಕೆಯನ್ನು ಇನ್ನೂ ಪೂರ್ಣಗೊಳಿಸಬೇಕಾಗಿದೆ. ಈ 
ಹಿಂದಿನ ಗುಂಪಾದ 1998ರ ಆಯ್ಕೆಯಲ್ಲಿನ ವಿಳಂಬಕ್ಕೆ ಆಯ್ಕೆ ಹೊಂದಿದ ಅಭ್ಯರ್ಥಿಗಳು ಕಾರಣರಾಗುವುದಿಲ್ಲ. ಈ ಗುಂಪು 
ಆಯ್ಕೆಯಲ್ಲಿ ಆಗಿರುವ ವಿಳಂಬಕ್ಕೆ ಯಶಸ್ವಿಯಾಗುವ ಅಭ್ಯರ್ಥಿಗಳನ್ನು ದೂರುವುದಾಗಲೀ ಮತ್ತು ಜವಾಬ್ದಾರಿ ಹೊರಿಸುವುದಾಗಲೀ 
ಸೂಕ್ತವಾಗುವುದಿಲ್ಲ. ಆ ಅಭ್ಯರ್ಥಿಗಳನ್ನು ತದನಂತರ ಉದ್ಭವಿಸಿದ ಹುದ್ದೆಗಳಿಗೆ ಅದಿಸೂಚನೆ ಮಾಡಿದ್ದು ಮತ್ತು ಆಯ್ಕೆಯ 
ಪ್ರಕ್ರಿಯೆಯನ್ನು ಮುಂದುವರಿಸಿ ಬಂದ ಅಭ್ಯರ್ಥಿಗಳಿಗಿಂತ ಕಿರಿಯರನ್ನಾಗಿ ಮಾಡುವುದು ಸಮಂಜಸವಲ್ಲ. ಆದಾಗ್ಯೂ ತದನಂತರದ 
ಗುಂಪಿನ ಆಯ್ಕೆಯು ಪೂರ್ಣ ಗೊಂಡಿರುವುದರಿಂದ ಹಾಗೂ ಆಯ್ಕೆ ಹೊಂದಿದ ಅದಿಕಾರಿಗಳ ಸೇವೆಯು ತುರ್ತಾಗಿ ಬೇಕಾಗಿ 
ರುವುದರಿಂದ ಈ ಆಯ್ಕೆ ಪಟ್ಟಿಯನ್ನು ಬಾಕಿ ಇಡುವುದು ಸರಿಯಲ್ಲ. ಹುದ್ದೆಗಳು ಹಾಗೆಯೇ ಖಾಲಿ ಉಳಿದಿವೆ. ಮೇಲಿನ ಕಾರಣಗಳಿಂದ 
1999ನೇ ಗುಂಪಿನ ಆಯ್ಕೆ ಹೊಂದಿದ ಅಭ್ಯರ್ಥಿಗಳನ್ನು 1998ನೇ ಗುಂಪಿನ ಅಭ್ಯರ್ಥಿಗಳಿಗಿಂತ ಕಿರಿಯರೆಂದು ಪರಿಗಣಿಸುವುದು 
ಅಗತ್ಯ. ಜೇಷ್ಠತೆಯನ್ನು ಪಾಲಿಸುವ ಭರವಸೆಯು 1998ರ ಗುಂಪಿನಲ್ಲಿ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳನ್ನು 1999ರ ಗುಂಪಿನಲ್ಲಿ 
ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಹೋಲಿಸಿದಲ್ಲಿ ಅವರ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಇದು ಅನಗತ್ಯ ವ್ಯಾಜ್ಯವನ್ನು ಸಹ 
ತಡೆಯುತ್ತದೆ. ಅದೇ ವೇಳೆಯಲ್ಲಿ ಖಾಲಿ ಹುದ್ದೆಗಳನ್ನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತುಂಬಬಹುದು. ಆದುದರಿಂದ ಈ 
ಅದಿಸೂಚನೆಯಲ್ಲಿ ಸೇರಿದ ಅಭ್ಯರ್ಥಿಗಳು 1998ರ ಗುಂಪಿನಲ್ಲಿ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳಿಗಿಂತ ಕಿರಿಯರೆಂದು 
ತೀರ್ಮಾನಿಸಲಾಗಿದೆ. 

ಮೇಲ್ಕಂಡ ಅಭ್ಯರ್ಥಿಯನ್ನು ರೂ.6000-11200 ವೇತನ ಶ್ರೇಣಿಯ ಸಹಾಯಕ ನಿರ್ದೇಶಕರು, ಭೂಮಾಪನ ಮತ್ತು 
ಭೂದಾಖಲೆಗಳ ಇಲಾಖೆ ಹುದ್ದೆಗೆ ಪರಿವೀಕ್ಬಣೆಯ ಮೇಲೆ ಈ ಮೂಲಕ ನೇಮಕ ಮಾಡಲಾಗಿದೆ. 

ಈ ಪರೀಕ್ಬಾರ್ಥಿಯ ಪರೀಕ್ಬಾರ್ಥ ಅವದಿಯು ಎರಡು ವರ್ಷಗಳಾಗಿರುತ್ತವೆ. ಈ ಅವದಿಯಲ್ಲಿ ಪರೀಕ್ಬಾರ್ಥಿಯು ಸಹಾಯಕ 
ನಿರ್ದೇಶಕರು, ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ ಹುದ್ದೆಗೆ ನಿಗದಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಬೆಗಳಲ್ಲಿ 
ತೇರ್ಗಡೆಂಯಾಗಬೇಕು. 

ಈ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 3389, 3390, 3392-3401 ಮತ್ತು 
3405-3411/2004 ಮತ್ತು 209/2005 ಮತ್ತು 6610/2005ಗಳಲ್ಲಿ ನ್ಯಾಯ ಮಂಡಳಿಯು ನೀಡುವ ಹಾಗೂ ರಿಟ್‌ ಪಿಟಿಷನ್‌ 
(ಸಿವಿಲ್‌)ಸಂಖ್ಯೆ:232/99 ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೊಳಪಟ್ಟಿರುತ್ತದೆ. 

ಈ ಅದಿಸೂಚನೆಯನ್ನು ನೋಂದಾಯಿತ ಅಂಚೆ ಮುಖಾಂತರ ರವಾನಿಸಿದ ದಿನಾಂಕದಿಂದ 15 ದಿನಗಳ ಒಳಗಾಗಿ 
ಅಭ್ಯರ್ಥಿಯು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಕೊಠಡಿ ಸಂಖ್ಯೆ.506, 5ನೇ ಮಹಡಿ, ಬಹು ಮಹಡಿ ಕಟ್ಟಡ, 
ಬೆಂಗಳೂರು ಇವರ ಮುಂದೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಇದಕ್ಕ ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು ರದ್ದಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ.ಎಸ್‌. ವಸಂತಮಣಿ 
ಪಿ.ಆರ್‌. 180 ಸರ್ಕಾರದ ಜಂಟಿ ಕಾರ್ಯದರ್ಶಿ, ಕಂದಾಯ ಇಲಾಖೆ 
HIGH COURT OF KARNATAKA 
NOTIFICATION 
GOB(1)16(60)/2005, Bangalore, Dated: 21st February 2006 

Sri M.K. Gazikhan Shivalli, Prl.Civil Judge (Jr.Dn.) and JMFC, Mangalore, is permitted to 
surrender 30 days of Earned Leave as on 5.2.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 




















By Order of the High Court, 
PR-270 R. RANGASWAMY 
Assistant Registrar. 


